ಕರ್ನಾಟಿಕ 


ವಿಧಾನ ಪರಿಷತ್‌ ಸದಸ್ಯರ ಹೆಸರು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


ನ ಪರಿಷತ್ತು 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರ ಕ್ಷೇತ್ರ 
1195 (1355) 
18.03.2020 


ಕಂದಾಯ ಸಚೆವರು 


ಕ್ರಸಂ ಪ್ರಶ್ನೆ ಉತ್ತರೆ 
ರಾಜ್ಯದಲ್ಲಿ `ಹೊಸ" ಭೂಸ್ಥಾಧೀನೆ ಕಾಯ್ದೆ ಭೂಸ್ಥಾಧೀನ'`ಕಾಯ್ದೆ 2013ರ ಕಲಂ 4 (ಆಧ್ಯಾಯೆ-) `ರನ್ನಯೆ 
(ಅ) | ಅನ್ವಯ ಸಾಮಾಜಿಕ ಪರಿಣಾಮ | ಸಮುಚಿತ ಸರ್ಕಾರವು ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಮಿಯನ್ನು 
ಮೌಲ್ಯಮಾಪನ (5.1.A) ವನ್ನು | ಅರ್ಜಿಸಲು ಉದ್ದೇಶಿಸಿದಾಗ ಸಾಮಾಜಿಕ ಪರಿಣಾಮ ನಿರ್ಧರಣಾ 


ಯಾವ ಯಾವ ಭೂಸ್ತಾಧೀನ ಜಮೀನುಗಳಿಗೆ 
ಅನ್ವಯಿಸಲಾಗಿದೆ; ಇದರಿಂದ ಯಾವ ಯಾವ 
ಭೂಸ್ವಾಧೀನ ಜಮೀನುಗಳು 
ಹೊರತಾಗಿರುತ್ತವೆ; (ವಿವರವಾದ ಮಾಹಿತಿ 
ನೀಡುವುದು) 


ಅಧ್ಯಯನವನ್ನು ಕೈಗೊಳ್ಳುವುದು ಕಡ್ಡಾಯವಾಗಿರುತ್ತದೆ. 

ಆದರೆ ಈ ಕಾಯ್ದೆಯ ಕಲಂ 6(2)ರ ಪರಂತುಕದಂತೆ ಪರಿಸರ 
ಪ್ರಭಾವ ನಿರ್ಧರಣಾ ಕಾರ್ಯಗತಿಯನ್ನು ಅಗತ್ಯ ಪಡಿಸಿರುವ ನೀರಾವರಿ 
ಯೋಜನೆಗಳಿಗೆ ಸಾಮಾಜಿಕ ಪರಿಣಾಮ ನಿರ್ಧರಣಾ ಅಧ್ಯಯನ 
ಅನ್ವಯಿಸತಕ್ಕದಲ್ಲವೆಂದು ನಿಗಧಿಪಡಿಸಲಾಗಿದೆ. 

ಈ ಕಾಯ್ದೆಯ ಕಲಂ-9ರನ್ನ್ವಯ ಕಲಂ 40ರ ಮೇರೆಗೆ ಜರೂರು 
ಉಪಬಂಧಗಳ ಸಹಾಯದಿಂದ ಭೂಮಿಯನ್ನು ಅರ್ಜಿಸಲು ಉದ್ದೇಶಿಸಿರುವ 
ರಾಷ್ಟ್ರೀಯ ಭದತೆ ಅಥವಾ ನೈಸರ್ಗಿಕ ವಿಪತ್ತುಗಳು ಅಥವಾ ಇತರೆ 
ಯಾವುದೇ ತುರ್ತು ಪರಿಸ್ಥಿತಿಯಿಂದ ಉಂಟಾಗುವ ಸಂದರ್ಭಗಳಲ್ಲಿ 
ಕೈಗೊಳ್ಳುವ ಭೂಸ್ಪಾಧೀನ ಪ್ರಕ್ರಿಯೆಗೆ ಸಾಮಾಜಿಕ ಪರಿಣಾಮ ನಿರ್ಧರಣಾ 
ಅಧ್ಯಯನದಿಂದ ವಿನಾಯಿತಿ ಇರುತ್ತದೆ. 

ಇದಲ್ಲದೆ, ಇತ್ತೀಚೆಗೆ ರಾಜ್ಯ ಸರ್ಕಾರವು 2013ರ ಕಾಯ್ದೆಗೆ 
ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 03 ಶಾಸನ 2019, ದಿನಾಂಕ: 23-07- 
2019 ರಲ್ಲಿ ತಿದ್ದುಪಡಿ ಹೊರಡಿಸಿ ಅಧ್ಯಾಯ ॥॥-Aಿ ಅನ್ನು 
ಸೇರ್ಪಡೆಗೊಳಿಸಿದ್ದು, ಅದರಲ್ಲಿ ರಾಜ್ಯ ಸರ್ಕಾರವು ಸಾಮಾಜಿಕ ಪರಿಣಾಮ 
ನಿರ್ಧರಣಾ ಅಧ್ಯಯನದಿಂದ ವಿನಾಯಿತಿ ನೀಡಬಹುದಾದ ಯೋಜನೆಗಳನ್ನು 
ಸೇರ್ಪಡೆಗೊಳಿಸಿದೆ. ಇದರನ್ವಯ ರಾಷ್ಟ್ರೀಯ ಭದ್ರತೆ ಅಥವಾ ರಕ್ಷಣಾ 
ಇಲಾಖೆಯ ಯೋಜನೆಗಳು, ಹಾಗೂ ಮೂಲಭೂತ 
ಸೌಕರ್ಯವನ್ನೊಳಗೊಂಡ ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು, ಸರ್ಕಾರಿ 
ಅಥವಾ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳು, ವಿದ್ಯುದೀಕರಣ, ನೀರಾವರಿ 
ಯೋಜನೆಗಳು, ಕುಡಿಯುವ ನೀರಿನ ಯೋಜನೆಗಳು ಮತ್ತು ಕೈಗೆಟಗುವ 
ದರದಲ್ಲಿ ವಸತಿ ಮತ್ತು ಬಡವರಿಗಾಗಿ ವಸತಿ, ಕೈಗಾರಿಕೆ ಕಾರಿಡಾರ್‌ಗಳು 
(ರೈಲ್ವೇ ಮಾರ್ಗ/ರಸ್ತೆಗಳು) ಮತ್ತು ಖಾಸಗಿ ಹಾಗೂ ಸಾರ್ವಜನಿಕ 
ಸಹಭಾಗಿತ್ವದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತಹ 
ಯೋಜನೆಗಳಿಗೆ ವಿನಾಯಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


(ಆ) 


ರಾಜ್ಯದಲ್ಲಿ (S.1.A) ಯನ್ನು 
ಕಾರ್ಯಗತಗೊಳಿಸಲು ನೋಂದಾವಣಿ ಆದ 
ಎನ್‌.ಜಿ.ಓಗಳ ಸಂಖ್ಯೆ ಎಷ್ಟು 


ವಿಳಾಸದೊಂದಿಗೆ ಮಾಹಿತಿ ನೀಡುವುದು; 


ಸರ್ಕಾರದ ಅಧಿಸೂಚನೆ ಸಂಖ್ಯೆ" ಕಂ 1 ಸಿಆರ್‌ಆರ್‌ 2015 
ದಿನಾಂಕ: 08-10-2015 ಮತ್ತು ದಿನಾಂಕ: 28-10-2015 ಹಾಗೂ 
ಅಧಿಸೂಚನೆ ಸಂಖ್ಯೆ ಕಂಇ 121 ಆರ್‌ಇಹೆಚ್‌ 2016, ದಿನಾಂಕ:01-12- 
2016ರಲ್ಲಿ ಭೂಸ್ವಾಧೀನ ಕಾಯ್ದೆ 2013ರನ್ವಯ ಭೂಸ್ವಾಧೀನ ಪ್ರಕರಣಗಳಲ್ಲಿ 
ಸಾಮಾಜಿಕ ಪರಿಣಾಮ ನಿರ್ಧರಣಾ ಅಧ್ಯಯನ ಕೈಗೊಳ್ಳಲು ವಿಭಾಗವಾರು 
ಒಟ್ಟು 48 ಏಜೆನ್ಸಿ/ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಎಂಪ್ಕಾನಲ್‌ಮೆಂಟ್‌ 
ಮಾಡಲಾಗಿದೆ ಇವುಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


7 [ಫಂಸರ ಪರಿಣಾಮ ಮೌಲ್ಕಮಾಪನ (1A) 


ಅಧ್ಯಯನ ಎಂದರೇನು; ಯಾವ ಯಾವ 
ಭೂಸ್ಟಾಧೀನ ಜಮೀನುಗಳಿಗೆ ಅನ್ವಯಿಸಲಾಗಿದೆ; 
ಇದರಿಂದ ಯಾವ ಯಾವ ಭೂಸ್ಸಾಧೀನ 
ಜಮೀನುಗಳು ಹೊರತಾಗಿರುತ್ತವೆ; 
(ವಿವರವಾದ ಮಾಹಿತಿ ನೀಡುವುದು) 


ಭಾಸ್ತಾಧೀನೆ ಕಾಯ್ದೆ 20ರಲ್ಲಿ ಪರಿಸರ ಪರಿಣಾಮ `` ಮೌಲ್ಕಮಾಪನ 
ಅಧ್ಯಯನ ಕೈಗೊಳ್ಳುವ ಬಗ್ಗೆ ಉಪಬಂಧಗಳು ಇರುವುದಿಲ್ಲ. 

ಮುಂದುವರೆದು, ಪರಿಸರ ಪರಿಣಾಮ ಮೌಲ್ಯಮಾಪನ ಅಧ್ಯಯನವು 
ಯಾವುದೇ ಯೋಜನೆ, ನೀತಿ ಕಾರ್ಯಕ್ರಮ ಅಥವಾ ನಿರ್ದಿಷ್ಟ 
ಚಟುವಟಿಕೆಯಿಂದ ಉಂಟಾಗಬಹುದಾದ ಧನಾತ್ಮಕ ಅಥವಾ ಖಯಣಾತ್ಮಕ 
ಪರಿಣಾಮಗಳ ಬಗ್ಗೆ ಅವುಗಳ ಅನುಷ್ಠಾನಕ್ಕೆ ಮೊದಲು ಮುನ್ನೂಚನೆ ನೀಡುವ 
ಒಂದು ವಿಧಿಬದ್ಧ ಪ್ರಕ್ರಿಯೆಯಾಗಿರುತ್ತದೆ. ಪ್ರಸ್ತುತ ಪರಿಸರ ಪರಿಣಾಮ 
ಮೌಲ್ಯಮಾಪನವನ್ನು ಕೇಂದ್ರ ಸರ್ಕಾರದ ಪರಿಸರ (ಸಂರಕ್ಷಣಾ) ಕಾಯ್ದೆ, 


1986ರ ಅಡಿಯಲ್ಲಿ ಹೊರಡಿಸಲಾಗಿರುವ ಪೆರಿಸರ ಆಘಾತ ಅಂದಾಜೀಕರಣ 
ಅಧಿಸೂಚನೆ, 2006ರಲ್ಲಿ ನಿಗದಿಪಡಿಸಿರುವ ವಿಧಿ. ವಿಧಾನಗಳನ್ನು ಅನುಸರಿಸಿ | 
ನಡೆಸಲಾಗುತ್ತದೆ. ಪರಿಸರ ಆಘಾತ ಅಂದಾಜೀಕರಣ ಅಧಿಸೂಚನೆ, 2006ರ 
ಅನುಸಾರ ಸದರಿ ಅಧಿಸೂಚನೆಯಲ್ಲಿ ಪಟ್ಟಿ ಮಾಡಲ್ಪಟ್ಟಿರುವ ಮತ್ತು ಪರಿಸರ 
ಪರಿಣಾಮ ಮೌಲ್ಯಮಾಪನದ ಅಗತ್ಯತೆಯಿರುವ ಎ ವರ್ಗದ ಹಾಗೂ ಬಿ! 
ವರ್ಗದ ಯೋಜನೆ ಮತ್ತು ಚಟುವಟಿಕೆಗಳಿಗೆ ಮಾತ್ರ ಪರಿಸರ ವಿಮೋಚನಾ 
ಪತ್ರ ನೀಡುವ ಮೊದಲು ಇಂತಹ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತಿದೆ. 
ಇವುಗಳಲ್ಲಿ ಭೂಸ್ತಾಧೀನ ಪ್ರಕ್ರಿಯೆ ಸೇರಿರುವುದಿಲ್ಲ. 


(ಈ) | ರಾಜ್ಯದಲ್ಲಿ (£.1.A) ಕಾರ್ಯಗತಗೊಳಿಸಲು 


ನೋಂದಾವಣೆ ಆದ ಎನ್‌.ಜಿ.ಓಗಳ ಸಂಖ್ಯೆ 


ಎಷ್ಟು (ವಿಳಾಸದೊಂದಿಗೆ ಮಾಹಿತಿ 


ನೀಡುವುದು) 


ಪೆಕಿಸರ ನಘತ ಅಂದಾಡಣರಣ ಅಧಸಾಚನೆಯ `ಅಇಡಯಲ್ಲಿ 
ಕೈಗೊಳ್ಳಲಾಗುವ ಪರಿಸರ ಪರಿಣಾಮ ಮೌಲ್ಯಮಾಪನ ಅಧ್ಯಯನವನ್ನು 
ಕೇಂದ್ರ ಸರ್ಕಾರದ ಭಾರತೀಯ ಕ್ವಾಲಿಟಿ ಪರಿಷತ್‌ (೧೦1) ಗೆ ಒಳಪಟ್ಟ 
NABET ಸಂಸ್ಥೆ ವತಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ 
ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ "ಎಸ್‌ಜಿ ಗಳ ನೊಂದಾವಣೆ 
ಇರುವುದಿಲ್ಲ. 


(ಉ) 


3 ವರ್ಷಗಳಾದ ತಂಡ ಸರ್ಣರರಂದ 


ಈ 2 ಮೌಲ್ಯಮಾಪನಗಳಿಗೆ ಬಿಡುಗಡೆಯಾದ 
ಅನುದಾನವೆಪ್ರು ಇವುಗಳನ್ನು ಯಾವ 
ಎನ್‌.ಜಿ.ಓ ಗಳಿಗೆ ಬಿಡುಗಡೆ ಮಾಡಲಾಗಿದೆ? 


ಈ ಎರಡು ಮಲ್ಮಮಾಪೆನಗಳಿಗೆ ತಗುಲುವ `ವೆಚ್ಚವನ್ನು ಭೂಕೋಕ್‌ 
ಸಂಸ್ಥೆಗಳು ಠೇವಣಿ ಇರಿಸುವ ಮೊತ್ತದಿಂದ ಸಂಬಂಧಿಸಿದ ಏಜೆನ್ಸಿಗಳಿಗೆ 

ಪಾವತಿಸಲಾಗುತ್ತದೆ. ಈ ಮೌಲ್ಯಮಾಪನ ಕಾರ್ಯಗಳಿಗೆ ಸರ್ಕಾರದಿಂದ 
ಪ್ರತ್ಯೇಕವಾಗಿ ಯಾವುದೇ sh ಬಿಡುಗಡೆ ಮಾಡಲಾಗುವುದಿಲ್ಲ. 


ಸಂಖ್ಯೆ: ಕಂಇ: 02 ಸಿಆರ್‌ಆರ್‌ 2020 


pe ಟ್‌ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


“ಅನುಬಂಧ - 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 1355 


ರಾಜ್ಯದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಕೈಗೊಳ್ಳಲಾಗಿರುವ ಭೂಸ್ವಾಧೀನ ಪ್ರಕರಣಗಳಲ್ಲಿ ಸಾಮಾಜಿಕ 
ಪರಿಣಾಮ ನಿರ್ಧರಣಾ ಅಧ್ಯಯನವನ್ನು ಕೈಗೊಳ್ಳಲು ಎಂಪ್ಯಾನಲ್‌ಮೆಂಟ್‌ ಮಾಡಲಾಗಿರುವ 
ಬೆಂಗಳೂರು, ಮೈಸೂರು, ಬೆಳಗಾವಿ & ಕಲಬುರಗಿ ವಿಭಾಗಗಳಿಗೆ ಸಂಬಂಧಿಸಿದ ಎಜಿನ್ಸಿ / ಸಂಪನ್ನೂಲ 


ವ್ಯಕ್ತಿಗಳ ವಿವರಗಳು ಈ ಕೆಳಗಿನಂತಿವೆ. 


Sl Name of the Personal/Organization 
No 


Address 


1 | A2Z Solution Services 


Jayanagara Bengaluru-560011 


A2zp2015@email.com 
8041566422 


2 | Dr.Rajakumar Poojari 


Hanumantha Nagaara,Bengaluru, 


Dr.rajkumar p(@yahoo.co, 
9449649042 


[$07 


Institute for Social and Economic Change, 
Dr.Manohar Yadav, Professor, 

And Head Center for Study of Social 
Change and Development 


4 | Interfece India Development Consultant 


Dr.V.K.R.V. Road, Nagarabhavi, Bengaluru- 
560072 

Director @isee.ac.in 

91-80-23217010 

080-23180494 


Lakkasandra, Bengaluru-30 
interfaceindiaconsultant(@email.com 
9845704574 


5 | Sri.Sudharana Rural Development 
Organisation ® 


Banashankari 1° Stage H.Block, 
Srinivas Nagar, Bengfaluru 
ssrdo(@rediffmail.com 
9449012527 


6 | Expression of Interest for Empanelment of 
Agencies for Social Impact Assessment 
Studies 


ARKITECHNO Consultants (India) Pvt.Ltd., 
World Trade Centre Bengaluru, Malleshwaram, 
Bengaluru. 

businesss@arkitechno.com 


7 | Consultancy/Agency Lead ® 


8 | Eshwarappa.C 


9449009082 
Le Bhavan Office-09, 
APMC Yard, Vinabanagara, Shivamogga- 
597204 


LeadsmgS(@omail.com 
9900256084 


LIG 421, F Block, Kallahalli, Vinobanagara, 
Shivamogga-577204 


Kutumba99@omail.com 


8867976271 


9 | Technical Consultancy Services 
Organisation of Karnataka 


AF loor, Basava Bhavan, Basav eshwara 
Circle, Bengaluru-560001 


Tecsok 1 (@airtelmail.in 
080-22260134 


3 


Dr.N.R.Gangadharappa, Professor and Head 
University of Agricultural Science, 
GKVK 


Prof.And Head, Department of Agricultural 
Extension G.K.V.K.Bengaluru-560065 


Drganga@omail.com 
9449863659 


Dr. R.Rajesh.Ph.D., 


Prof.Department of Sociology, 
Bengaluru University, Jnana Bharathi Campus, 
Bengaluru-560056. 


Rajeshrr(@hotmail.com 
9844161300 


} 
Dr.P .Venkataramana 


B-2, M.B.A. Quarters, Siddaganga Institute of 
Technology Campus, B.H.RoaD, Tumkur- 
572103 

Panchvenkat.panchadi6@ gmail.com 


| DrRaj kumara Pujari 


#5747271, 6* Main, 3° Cross, BSK I” Stage. 
(2 Block), Hanumanthanagar, Bengaluru- 
560050. 

9449649042 


Dr.rajkumarp@yvahoo.com 


N 


14 


| K Venkatesh, 
General Secretary (Rural Community 
Science Center Trust ® 


V.M.Hegde, 
Managing Director 


Centre for Symbiosis of Technology 


Shedthikere Village, Varadamoola.Post, 
Shimoga District, Karnataka 
08183-221424 


reduvinan(@omail.com 


Environment and Management (STEM) 


BDA Complex, Koramangala, Bengaluru- 
560034 

080-25537664 

stemb(@vsnl.com 


| Shivakumar.K. 


Sasavihalli, Harappana Halli Taluk, Davanagere 
Dist-583127 

Ksismith53(@gmail.com 

9986532839 


, SR 
Madhusudan Hanumappa, 
Social Development Consultant 


Malaviya Nagar, New Delhi. 


Satra Infrastructure Management Services 
Pvit.Ltd., 


605, Ashoka Bhoopal Chambers, S.P.Road, 
Begumpet, Secunderabad, Telangana India- 
500003 

business@satragroup.in 

91.40.2784.0050 


Bijapur Integrated Rural Development 
Society ® (BIRDS) 


Hunagund, Bagalkote, 
Birdshungud] 990 rediffmail.com 
9448117058 


Sinchana Rural & Urban Development 
Organisation ® 


Mulugunda Naka, 
Gadaga-582103 
9844175299 


3 


21 


Ramesh.P Bhairaji 


Shabeer Ahmed Ronad 


Deputy Commissioner Office. 

District Urban Development Cell, UPAC, 
Belgavi-590019 

Ramesh .kuidfc@gmail.com 

9902597783 


Dr.N.A.Ronad ITI Street, Naregal Post, 
Nargal Tq.RON Dist:Gadaga 
Pin-582119 
Shabeerngl@rediffmail.com 


23 


24 


Dr.Shivananda Gubbannavar 


7795291346 


“Shanthinikethana” 
Kalyananagara 5" Cross, Dharwada-580007 
9980642564 


H.C.Boregowda 


Mrs.Roopa.S 


No.395/1A, 2° Cross, Marigowda Layout, 
Mandya-571401. 


sanjushree@rediffmail.com 
9448716411 


Panemangalore Post, Banthwala Taluk, D.K. 
Pin-574231 

9483516096 

Roopamswphilamena@ gmail.com 


Mallikarjun 


Centre for Environment & Sustainable Growth, 
#796, 1 “A’ Main, 7" Block, 2 Phase, BSK 
3° Stage, Bangalore-560085 

Cesgblr@ gmail.com 


Mahadevaiah 


No.19, Rekha Residency Flat No.403, 
Sriramanagar,Ittamadu, BSK 3” Stage, 
Bangalore-560085 

9663664028 


treedbng(@oemail.com 


28 


Dr,Lalitha Bhaskar 


M/s. Enviroment Health and Safety Consultants 
Pvt.Ltd., 

No.13/213, Main Road, Near Fire Station, 
Industrial Town, Rajajinagara, Bengaluru 


ehscmlr@gmail.com 


29 


Venkatesh Nagappa 


Lingasaguru, Raichur District 
Vnbulla!23@gmail.com 
9916890280 


30 


[31 


Chidananda D Karalakunti 


Sarjapur, Lingasaguru Taluk, Raichur District- 
584122 

cdkuppigudda(@ yahoo.com 

9481131963. 


Mahaboob Ali 


Nijalingappa Colony, Raichur 


mahibub.Ing@ gmail.com 
9916883164 


4 


32 


Samaj Vikas Development Support 
Organisation 


Sri.Laxmi Plaza, Jafar Ali Bagh, Somajiguda, 
Hyderabad, 

9341362272 

info(@samajvikas.org 


33 | 


Centre For Management and Social 
Research 


Srinagara Colony 
Hyderabad-500073 
cmarindia’@vahoo.co.in 
040-666870 


34 


Pan India Network 


10-2-152, Bank Colony Sangameshwar Nagara, 
Gulbarga. 


Pin.glb@live.com 
9448333550 


lt 


Dr.K.Suman Chandra 
Professor & Head 


National Institute of Rural Development, 
Rajendranagar, Hydrabad-500030 
040-24008515 

040-40020314 

9848997643 


sum(@nird.gov.in 


36 


Sathish Chandra 


36/1, 3° Cross, Maruthi Nagara, 
Vrushabhavathi Nagara, Near New St.Mary’s 
School, Sannakki Bhavalu, 

Bengaluru 


satishkmtk(@omail.com 
9449859129 


ಸ್‌" 


AMS Consultants Research Training 
(Academy of Management Studies) 


15, Laxmanpuri, Faizabad Road, 
Lucknow-226016 
E-mail-ams(@amsindia.org 


38 


NEZ Infratech Pvt Litd., 


Es Floor, P.Veerappa Arcade, [ttmadu 
Main Road, Arehalli, Bengaluru-560061. 
Email-infor#nezpl.com 

Mobile No.9945215565 


39 


Madhusudan Hanumappa 


Abnaki Infrastructure Applications and 
Integrated Development Private limited. 
JG-11, Near Krishna Mandir Khirki Extension, 
Malavijanagara, New Delhi-1 10017. 
info@abnaki.in 

9810244788 


40 


Ramky Envire Engineers Ltd 


| Ramky House, Site No.25, 30, 2 Cross, 
Raghavendra Nagar, Hennur Ring Road, 
Kalyananagar (Post), Bengaluru. 
E-mail-drehakradhar@ramky.com 
9000604455 


41 


Dr.Harish 


#420, 4 Main, 4” Stage, T.K.Layout, Mysore- 
570005 

9740661428 

Email-amoghait(@email.com 


Dr.Thippaiah 


H.No.15/2, Lakshmi Nilaya, 1 A’ Main, 3 
“B’ Cross, Nanjappa Layout, 
Doddabommasandra, Bengaluru-97. 


5 


Learning. 


43 |'Sahara (IT & ITES) #1024, I Floor, 7" Cross, Sampige Road, 
K.R.Puram, Hassan-573201. 
E-mail-ramyamanjunathS5@email.com 
8762388848 
44 | Krishna Dutt Kalaskar No.7, ground floor, [ Cross, Malleshwaram, 
Bengaluru-560003. 
45 | G.G.V. Education And Rural Development | Yallapura Arakere Post, Tumkur Taluk, Tumkur 
Society & G.G.V Enterprises, Tumkur District. 
46 | Centre for Science and Enviornment Tughlakabad Institutional Area, New Delhi- 
110062. 
47 | M/S.RITES Mi/s.RITES Lid., 
The Infrastructure People a Government of | No.44/1,High grounds, 
India Enterprises. Sampangiramanagar, 
Bengaluru. 
48 | Hydrabad Karnataka Centre for Advanced HKCAL @ WS, 


No.68/14, 1° Main Road, Near Fortis Hospital, 

Opp:Indian Bank, Sheshadripuram, 

Bengaluru-560020, Karnataka 
Hkcolb966@rediffmail.com 


(> Py, ಖ್ಯ ಬಸ್‌ 
(ಎಸ್‌ಸುಕಘ ಬಾಬು 4” 


ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಕಂದಾಯ ಇಲಾಖೆ 


(ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ) 
ಖ್‌ 
N 


